ಲಿಖಿತ ಮೂಲಕ ಉತ್ತರಿಸುವ 


ಕರ್ನಾಟಕ ವಿಧಾನ ಪರಿಷತ್ತು 
ನೂರ ನಲವತ್ತನೆಯ ಅಧಿವೇಶನ 
ಗುರುವಾರ, ದಿನಾಂಕ : 12 ನೇ ಮಾರ್ಚ್‌, 2020 


ಅಂಚಿನ ಜಾಗವನ್ನು ಮಂಜೂರು ಮಾಡುವ ಕುರಿತು 


ಶ್ರೀ ಎಂ.ಕೆ. ಪ್ರಾಣೇಶ್‌ (ಸ್ಥಳೀಯ ಸಂಸ್ಥೆಗಳ ಕ್ಲೇತು) :- 
761 (883) ಮಾನ್ಯ ಮುಖ್ಯಮಂತಿಗಳು ಸಚಿವರು ಈ ವಿಷಯಗಳನ್ನು ದಯವಿಟ್ಟು ತಿಳಿಸುವರೆ - 


(ಅ) ಬೆಂಗಳೂರು ಅಬಿವೃದ್ಧಿ ಪ್ರಾಧಿಕಾರದಿಂದ ಜಿ.ಪಿ. ನಗರ ಎರಡನೇ ಫೇಸ್‌ನಲ್ಲಿ ಅಂಚಿನ ಜಾಗವನ್ನು 
ಮಂಜೂರು ಮಾಡುವಂತೆ ಕೋರಿ ಅರ್ಜಿ ಸಲ್ಲಿಸಿರುವವರು ಯಾರು ; (ವಿವರ ನೀಡುವುದು) 


(ಆ) ಹಾಗಿದ್ದಲ್ಲಿ, ಈ ಮಂಜೂರಾತಿ ಕಡತವು ಯಾವ ಯಾವ ಅಧಿಕಾರಿಗಳ ಬಳಿ ಎಷ್ಟು ಸಮಯದಿಂದ 


(ST 


ವಿಲೇವಾರಿಗೆ ಬಾಕಿ ಇರುತದೆ; 


(ಇ) ಅಂಚಿನ ಜಾಗವನ್ನು ಮಂಜೂರು ಮಾಡಲು ಸರ್ಕಾರಕ್ಕೆ ಇರುವ ತೊಂದರೆ ಏನು ; ಹಾಗಿದ್ದಲ್ಲಿ, 
ಯಾವಾಗ ಮಂಜೂರು ಮಾಡಲಾಗುವುದು? (ಸಂಪೂರ್ಣ ವಿವರ ನೋಡುವುದು) 


